ಕರ್ನಾಟಕ ವಿಧಾನಸಭೆ 


ಹದಿಮೂರನೇ ವಿಧಾನಸಭೆ 
(ಹದಿಮೂರನೇ ಅಧಿವೇಶನ) 
ಕಾರ್ಯಕಲಾಪಗಳ _ಪಟ್ಟಿ 


[Y) 
ಗುರುವಾರ, ದಿನಾಂಕ 29ನೇ ಮಾರ್ಚ್‌, 2012 
(ಸಮಯ: ಬೆಳೆಗ್ಗೆ 10.00 ಗಂಟಿಗೆ) 


1. ವಿತ್ತೀಯ ಕಾರ್ಯಕಲಾಪ 


2012-13ನೇ ಸಾಲಿನ ಆಯವ್ಯಯದ ಮೇಲಿನ ಮುಂದುವರೆದ ಸಾಮಾನ್ಯ ಚರ್ಚೆ ಹಾಗೂ 


ಸರ್ಕಾರದ ಉತ್ತರ . 
2. ಶಾಸನ ರಚನೆ 


1) 


2) 


3) 


1. ವಿಧೇಯಕಗಳನ್ನು ಮಂಡಿಸುವುದು 


ಕರ್ನಾಟಿಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ (ತಿದ್ದುಪಡಿ) ವಿಧೇಯಕ, 2012 
ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 

ಅ. 2012ನೇ ಸಾಲಿನ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ(ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 

ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವಿಧೇಯಕ, 2012 


ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 

ಅ. 2012ನೇ ಸಾಲಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 

ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ 
ವಿಶ್ವ ವಿದ್ಯಾಲಯ ವಿಧೇಯಕ, 2012 

ಶ್ರೀ ರೇವುನಾಯಕ ಬೆಳಮಗಿ (ಪಶುಸಂಗೋಪನಾ ಹಾಗೂ ಲೋಕ ಶಿಕ್ಷಣ, 
ಗ್ರಂಥಾಲಯ, ಸಣ್ಣ ಉಳಿತಾಯ ಮತ್ತು ಲಾಟರಿ ಸಚಿವರು) ಅವರು:- 
ಅ. 2012ನೇ ಸಾಲಿನ ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು 
ಮೀನುಗಾರಿಕೆ ವಿಜ್ಞಾನಗಳ ವಿಧೇಯಕವನ್ನು ಮಂಡಿಸಲು 
ಅನುಮತಿ ಕೋರುವುದು; 


ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 
ಪು.ತಿ.ನೋ,, 


2 

4) ಮಣಿಪಾಲ ವಿಶ್ವವಿದ್ಯಾಲಯ ವಿಧೇಯಕ, 2012 
ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 
ಅ. 2012ನೇ ಮಣಿಪಾಲ ವಿಶ್ವವಿದ್ಯಾಲಯ 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 


5) ಅರ್ಕ ವಿಶ್ವವಿದ್ಯಾಲಯ ವಿಧೇಯಕ, 2012 
ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 
ಅ. 2012ನೇ ಸಾಲಿನ ಅರ್ಕ ವಿಶ್ವವಿದ್ಯಾಲಯ 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 


2. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1) ಕರ್ನಾಟಕ ಭೂ ಸುಧಾರಣೆಗಳ(ತಿದ್ದುಪಡಿ) ವಿಧೇಯಕ, 2012 
ಶ್ರೀ ಡಿ.ವಿ. ಸದಾನಂದ ಗೌಡ) (ಮುಖ್ಯಮಂತ್ರಿ) ಅವರು:- 
ಅ) ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ) ವಿಧೇಯಕವನ್ನು 


ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 
2) ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ (ತಿದ್ದುಪಡಿ) ವಿಧೇಯಕ, 2012 
ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 
ಅ. 2012ನೇ ಸಾಲಿನ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


3) ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವಿಧೇಯಕ, 2012 
ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 
ಅ. 2012ನೇ ಸಾಲಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


4) ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ 
ವಿಶ್ವ ವಿದ್ಯಾಲಯ ವಿಧೇಯಕ, 2012 
ಶ್ರೀ ರೇವುನಾಯಕ ಬೆಳಮಗಿ (ಪಶುಸಂಗೋಪನಾ ಹಾಗೂ ಲೋಕ ಶಿಕ್ಷಣ, 
ಗ್ರಂಥಾಲಯ, ಸಣ್ಣ ಉಳಿತಾಯ ಮತ್ತು ಲಾಟರಿ ಸಚಿವರು) ಅವರು:- 
ಅ. 2012ನೇ ಸಾಲಿನ ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು 
ವೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು 
ಪು.ತಿ.ನೋ,, 


ಸ 


5) ಅರ್ಕ ವಿಶ್ವವಿದ್ಯಾಲಯ ವಿಧೇಯಕ, 2012 
ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 
ಅ. 2012ನೇ ಸಾಲಿನ ಅರ್ಕ ವಿಶ್ವವಿದ್ಯಾಲಯ 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


6) ಮಣಿಪಾಲ ವಿಶ್ವವಿದ್ಯಾಲಯ ವಿಧೇಯಕ, 2012 
ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 
ಅ. 2012ನೇ ಸಾಲಿನ ಮಣಿಪಾಲ ವಿಶ್ವವಿದ್ಯಾಲಯ 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು 


3. ಪ್ರಶ್ನೋತ್ತರ 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ನಾಲ್ಕನೇ ಪಟ್ಟಿ 
ಆ) ದಿನಾಂಕ 26.03.2012 ಒಂದನೇ 
ಪಟ್ಟಿಯಿಂದ ತಡೆಹಿಡಿಯಲಾದ 
ಶ್ರೀ ಮಂಜು. ಎ ಮತ್ತು ಶ್ರೀ ಆರ್‌. ನರೇಂದ್ರ 
ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:2(32) | ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರು 
ಇ) ದಿನಾಂಕ 26.03.2012 ಒಂದನೇ 
ಪಟ್ಟಿಯಿಂದ ತಡೆಹಿಡಿಯಲಾದ 
ಶ್ರೀ ಪಾಟೀಲ್‌ ಎ.ಎಸ್‌ (ನಡಹಳ್ಳಿ) 
ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:11(05) ಕ ಸಣ್ಣ ನೀರಾವರಿ, ಕನ್ನಡ ಮತ್ತು ಸಂಸ್ಕೃತಿ 
ಸಚಿವರು 
ಈ) ದಿನಾಂಕ 26.03.2012 ಒಂದನೇ 
ಪಟ್ಟಿಯಿಂದ ತಡೆಹಿಡಿಯಲಾದ 
ಶ್ರೀ ಅಪ್ಪಾಜಿ ಚನ್ನಬಸವರಾಜ್‌ ಶಂಕರರಾವ್‌ ನಾಡಗೌಡ 
ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:14(56) ಸಣ್ಣ ನೀರಾವರಿ, ಕನ್ನಡ ಮತ್ತು ಸಂಸ್ಕೃತಿ 
ಸಚಿವರು 
ಉ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಕ್ಯ ನಾಲ್ಕನೇ ಪಟ್ಟಿ 


ಪು.ತಿ.ನೋ,, 


ವಗ್ಗ 


4. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಜೆ.ಡಿ. ನಾಯ್ಕ ಅವರು ಆರ್‌ಐಡಿಎಫ್‌ ಮತ್ತು ವಿಶೇಷ ಘಟಕ ಯೋಜನೆಯಡಿ ಭಟ್ಕಳಕ್ಕೆ ಮಂಜೂರಾದ 
ಅಂಗನವಾಡಿ ಕೇಂದ್ರಗಳ ಕಟ್ಟಡದ ಗುಣಮಟ್ಟ ಕಳಪೆಯಾಗಿರುವುದರಿಂದ ಈ ತುಂಡುಗುತ್ತಿಗೆಯನ್ನು 
ರದ್ದುಪಡಿಸಿ ಟೆಂಡರ್‌ ಪ್ರಕ್ತಿಯೆ ಕೈಗೊಳ್ಳಬೇಕೆಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಹಾಗೂ 
ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಚಿವರ ಗಮನ ಸೆಳೆಯುವುದು. 


ಪಿ ಈ ಕೆ.ಎಂ. ಶಿವಲಿಂಗೇಗೌಡ ಅವರು ತುಮಕೂರು, ಕೋಲಾರ ವ್ಯಾಪ್ತಿಯ ಪ್ರದೇಶಗಳಿಗೆ ಕುಡಿಯುವ 
ನೀರಿಗಾಗಿ ಕೈಗೆತ್ತಿಕೊಂಡಿರುವ ಎತ್ತಿನಹೊಳೆ ಯೋಜನೆಯನ್ನು ಅರಸೀಕರೆಗೂ ಅಳವಡಿಸುವ ಬಗ್ಗೆ ಸಣ್ಣ 
ನೀರಾವರಿ ಮತ್ತು ಕನ್ನಡ ಮತ್ತು ಸಂಸ್ಕತಿ ಸಚೆವರ ಗಮನ ಸೆಳೆಯುವುದು. 


3. ಶ್ರೀ ರಾಜು. ಕೆ ಅವರು ರಾಮನಗರ ತಾಲ್ಲೂಕು ಅವ್ವೇರಹಳ್ಳಿ ಶ್ರೀ ರೇವಣ್ಣ ಸಿದ್ದೇಶ್ವರ ದೇವಾಲಯಕ್ಕೆ 
ವ್ಯವಸ್ಥಾಪನಾ ಸಮಿತಿಯನ್ನು ಸ್ಥಳೀಯ ಶಾಸಕರ ಗಮನಕ್ಕೆ ತರದೆ ರಚಿಸಿ ಸರ್ಕಾರ ಆದೇಶ ಜಾರಿ ಮಾಡಿರುವ 
ಬಗ್ಗೆ ಮುಖ್ಯಮಂತ್ರಿಯವರ Ie ಸೆಳೆಯುವುದು 


4 ಶ್ರೀ ಮಂಜು ಎ ಅವರು ಹೇಮಾವತಿ ನದಿಯಿಂದ ಅರಕಲಗೂಡು ಕ್ಷೇತ್ರದಲ್ಲಿರುವ ಹೆಬ್ಬಾರೆ, 
ಕಂಚನಗೂಡು, ಗಂಗನಾಳು, ಹುಲಿಕಲ್ಲು, ಚಂದಿಣ್ಣೆ ಮತ್ತು ರಂಗೇನಳ್ಳಿಗಳಿಗೆ ಕುಡಿಯುವ ನೀರು ಸರಬರಾಜು 
ಮಾಡಿಕೊಡುವ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಹಾಗೂ ಗ್ರಾಮೀಣ ನೀರು ಸರಬರಾಜು 
ಮತ್ತು ನೈರ್ಮಲ್ಯ ಸಚಿವರ ಗಮನ ಸೆಳೆಯುವುದು 


5. ಶ್ರೀ ಕಿಮ್ಮನೆ ರತ್ನಾಕರ್‌ ಅವರು ನಕ್ಸಲ್‌ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು 
ತೆಗೆದುಕೊಂಡ ಆರ್ಥಿಕ ಕಾರ್ಯಕ್ರಮಗಳ ಬಗ್ಗೆ ಗೃಹ ಮತ್ತು ಸಾರಿಗೆ ಸಚಿವರ ರಮನ ಸೆಳೆಯುವುದು. 


6. ಶ್ರೀ ಗೂಳಿಹಟ್ಟಿ ಡಿ. ಶೇಖರ ಅವರು ಹೊಸದುರ್ಗ ತಾಲ್ಲೂಕು, ಬೋಕಿ ಕೆರೆ ಗ್ರಾಮದ ಬಡ ರೈತರ 
ತೆಂಗಿನ ತೋಟಿಗಳಿರುವ ಕೃಷಿ ಜಮೀನುಗಳನ್ನು ಉದ್ದೇಶಿತ ಭೂಸ್ವಾಧೀನದಿಂದ ರದ್ದುಪಡಿಸುವ ಬಗ್ಗೆ ವಸತಿ 
ಸಚಿವರ ಗಮನ ಸೆಳೆಯುವುದು 


7. ಶ್ರೀ ಸೈಯದ್‌ ಯಾಸಿನ್‌ ಅವರು ರಾಯಚೂರು, ಗಂಗಾವತಿ, ಓಗೀನಹಳ್ಳಿ ಮತ್ತು ಕಾರವಾರದ ಸರ್ಕಾರಿ 
ತಾಂತ್ರಿಕ ಕಾಲೇಜನ್ನು ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದಿಂದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ 
ವರ್ಗಾಯಿಸುತ್ತಿರುವ ಬಗ್ಗೆ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


8. ಶ್ರೀ ಜೆ.ಡಿ. ನಾಯ್ಕ ಅವರು ಭಟ್ಕಳ ತಾಲ್ಲೂಕು ಹಿರೇದೋಮಿಗೆ ಅಂಗನವಾಡಿ ಕಾರ್ಯಕರ್ತೆಯನ್ನು ನೇಮಕ 
ಮಾಡಿ ಕೊಳ್ಳುವಾಗ. ಸ್ಥಳೀಯ ವಹ ನೇಮಕ ಮಾಡಿಕೊಳ್ಳಬೇಕೆಂದು ಸರ್ಕಾರದ ಕಾನೂನು ಇದ್ದರೂ 
ಕೂಡ ಸ್ಥಳೀಯ ರಹಮಾಸಿ ಅಲ್ಲದ ಕುಮಾರಿ ಯಶೋಧಾ ಚಣ ನಾಯ್ಕ ಇವರನ್ನು ಆಯ್ಕೆ 
ಮಾಡಿದ್ದು ಇದನ್ನು ರದ್ದಪಡಿಸಿ ಶ್ರೀಮತಿ ಮಾದೇವ ನಾಯ್ಕ ಅರ್ಜಿದಾರರನ್ನು ಆಯ್ಕೆಮಾಡಿ ಆದೇಶಿಸುವ 
ಬಗ್ಗೆ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 

ಪು.ತಿ.ನೋ, 


ಹ 


9. ಶ್ರೀಯುತರಾದ ಹೆಚ್‌.ಕೆ. ಕುಮಾರಸ್ವಾಮಿ ಮತ್ತು ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಿಲ್ಲೆ ಸಕಲೇಶಪುರ 
ತಾಲ್ಲೂಕು ಸೇರಿದಂತೆ ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏಲಕ್ಕಿ ಬೆಳೆನಾಶವಾಗಿದ್ದು ಈ 
ಬೆಳೆಗಾರರ ಸಂಪೂರ್ಣ ಸಾಲ ಮನ್ನಾ ಮಾಡುವ ಬಗ್ಗೆ ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


10. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹೈದ್ರಾಬಾದ್‌ ಕರ್ನಾಟಕ ಗಡಿ ಭಾಗಗಳಾದ ಗುಲ್ಬರ್ಗಾ ಮತ್ತು 
ರಾಯಚೂರು ಜಿಲ್ಲೆಗಳ ಕೆಲವು ಹಳ್ಳಿಗಳ ಬಡ ಮೂರ್ತೆದಾರರಿಗೆ ಜೀವನೋಪಾಯ ಹಾಗೂ ಪುನರ್‌ ವಸತಿ 
ಕಲ್ಪಿಸುವ ಬಗ್ಗೆ ಅಬಕಾರಿ ಸಚಿವರ ಗಮನ ಸೆಳೆಯುವುದು. 


11. ಶ್ರೀ ಸುನೀಲ ವಿ ಹೆಗಡೆ ಅವರು ಹಳಿಯಾಳ ತಾಲ್ಲೂಕಿನಲ್ಲಿ ಹರಿಯುವ ಕಾಳಿನದಿ ನೀರನ್ನು ಭೂಪ್ರದೇಶಕ್ಕೆ 
ನೀರಾವರಿ ಅನುಕೂಲ ಮಾಡಿಕೊಡುವ ಕಾಮಗಾರಿಯನ್ನು 2012-13ನೇ ಸಾಲಿನಲ್ಲಿ ಕೈಗೆತ್ತಿಕೊಳ್ಳುವ ವಿಷಯದ 
ಬಗ್ಗೆ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


Rg N 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


